ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 19-03-2021 ಪುಶ್ನೆ ಸ೦ಖ್ಯೆ: 240 (1696) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀವಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 19-03-2021 

ಉತ್ತರಿಸುವ ಸಚಿವರು: ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ಹಜ್‌ ಮತ್ತು ವಕ್ಸ್‌ ಸಚಿವರು 


ವಿಷಯ : "ಬಾಗಲಕೋಟೆ-ಕುಡಚಿ" ರೈಲು ಮಾರ್ಗ ನಿರ್ಮಾಣ ಕಾಮಗಾರಿಯ ಕುರಿತು 


(ಅ) "ಬಾಗಲಕೋಟೆ-ಕುಡಚಿ" ರೈಲು ಮಾರ್ಗ ನಿರ್ಮಾಣ ಕಾಮಗಾರಿಯು ಪ್ರಸುತ್ತ ಯಾವ 
ಹಂತದಲ್ಲಿದೆ; ಹಾಗೂ ಸದರಿ ಕಾಮಗಾರಿಯನ್ನು ಯಾವ ಕಾಲಮಿತಿಯೊಳಗೆ 
ಪೂರ್ಣಗೊಳಿಸಲಾಗುವುದು; 


(ಆ) ಸದರಿ ರೈಲು ಮಾರ್ಗದಲ್ಲಿ ಬಾಗಲಕೋಟಿದಿಂದ "ಲೋಕಾಪುರದವರೆಗಿನ ಮಾರ್ಗವು 
ಪೂರ್ಣಗೊಂಡಿರುವುದು ನಿಜವೇ; 


(ಇ) ಪೂರ್ಣಗೊಂಡಿದ್ದಲ್ಲ, ಮುಂದಿನ ಹಂತವಾದ "ಲೋಕಾಪುರದಿಂದ ಕುಡಚಿ" ವರೆಗಿನ 
ರೈಲು ಮಾರ್ಗದ ನಿರ್ಮಾಣ ಕಾಮಗಾರಿಯನ್ನು ಇನ್ನೂ ಪ್ರಾರಂಬಭಿಸದೇ ಇರುವುದಕ್ಕೆ 
ಕಾರಣಗಳೇನು; ಪ್ರಾರಂಭವಾಗಿದ್ದರೆ, ಸದರಿ ಕಾಮಗಾರಿಯು ಪ್ರಸ್ತುತ ಯಾವ ಹಂತದಲ್ಲಿದೆ 
ಹಾಗೂ ಯಾವ ಕಾಲಮಿತಿಯೊಳಗೆ ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು 


(ಈ) ಸದರಿ ರೈಲು ಮಾರ್ಗ ನಿರ್ಮಾಣಕ್ಕೆ ಎಷ್ಟು ಎಕರೆ ಭೂ-ಪ್ರದೇಶದ ಅಗತ್ಯವಿದೆ; ಹಾಗೂ 
ಸದರಿ ಕಾಮಗಾರಿಗೆ ಎಷ್ಟು ಎಕರೆ ಭೂಪ್ರದೇಶವನ್ನು ಭೂ ಸ್ವಾಧೀನ ಪಡಿಸಿಕೊಳ್ಳಲಾಗಿದೆ 
ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಸ್ತುತ ಯಾವ ಹಂತದಲ್ಲಿದೆ; 


(ಉ) ಭೂ-ಸ್ಕಾಧೀನಕ್ಕ ಒಳಪಟ್ಟಿ ಜಮೀನುಗಳ ರೈತರುಗಳಿಗೆ ನೀಡಿದ ಪರಿಹಾರ ಧನವೆಷ್ಟು; 
(ವಿವರ ನೀಡುವುದು) 


(ಊ)"ಬಾಗಲಕೋಟಿ-ಕುಡಚಿ" ರೈಲು ಮಾರ್ಗ ನಿರ್ಮಾಣ ಕಾಮಗಾರಿಗೆ ತಗಲುವ 
ಸಂಪೂರ್ಣ ವೆಚ್ಚ ಎಷ್ಟು; ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು 
ಭರಿಸಬೇಕಾದ ಹಣಕಾಸಿನ ಪ್ರಮಾಣವೆಷ್ಟು? (ಸಂಪೂರ್ಣ ವಿವರ ನೀಡುವುದು) 


